ಕರ್ನಾಟಕ ವಿಧಾನ ಪರಿಷತ್ತು 


| ಚುಕೆ, ಗುರುತಿನ ಪ್ರಶ್ನೆ ಸಂಖ್ಯೆ 


478 


ವಿಧಾನ ಸಚಿ ಸದಸ್ಯರು 


ಶ್ರೀ ಎಸ್‌. ರವಿ ಸ್ಥಳೀಯ ಸಂಸ್ಥೆಗಳ ಕೇತ) 


ಉತ್ತರಿಸುವದಿನಾಂಕ [+ | 15.09.2021 | 
| ಉತ್ತರಿಸುವ ಸಚಿವರು ಮಾನ್ಯ ಪಶುಸಂಗೋಪನೆ ಸಚಿವರು | 
ಫ್‌ `ಪಶ್ನೆಗಘು ಉತ್ತರಗಳು | 
ಸಂ. | | | 
ಅ) | ರಾಜ್ಯದಲ್ಲಿರುವ ಪಶುವೈದ್ಯಕೀಯ | ಪ್ರಸ್ತಾತ ರಾಜ್ಯದಲ್ಲಿ 01 ಪಶುವೈದ್ಯಕೀಯ | 
| ವಿಶ್ವವಿದ್ಯಾಲಯಗಳ ಸಂಖ್ಯೆ ಎಷ್ಟು: | ವಿಶ್ವವಿದ್ಯಾಲಯವು ಬೀದರ್‌ ನಲ್ಲಿ | 
ಅವುಗಳಿಂದ ವರ್ಪಾವಾರು ಹೊರ | ಕಾರ್ಯನಿರ್ವಹಿಸುತ್ತಿದೆ. ಸದರಿ | 
| ಬರುತ್ತಿರುವ ಪಶುವೈದ್ಯರ ಸಂಖ್ಯೆ ಎಷ್ಟು: | ವಿಶ್ವವಿದ್ಯಾಲಯದಿಂದ ವರ್ಷಕ್ಕೆ ಒಟ್ಟು 340 | 
| ಪಶುವೈದ್ಯರುಗಳು ಪದವಿ ಪಡೆದು : 
| ಹೊರಬರುತ್ತಿರುತ್ತಾರೆ. | 
| ಆ) | ಹೊಸ ಪಶುವೈದ್ಯಕೀಯ | 
| | ವಿಶ್ವವಿದ್ಯಾಲಯಗಳನ್ನು ತೆರೆಯುವ ಮ 
i ! ಯೋಜನೆ ಸರ್ಕಾರದಡಿ ಇದೆಯೇ, | ಇರುವುದಿಲ್ಲ: 
I 
ಇದ್ದಲ್ಲಿ ಎಲ್ಲೆಲ್ಲಿ, ಪ್ರಾರಂಭಿಸಲು | | 
ಉದ್ದೇಶಿಸಿದೆ; ನ್‌ AR 
ಇ) .|! ನೂತನ ಪಶುವೈದ್ಯಕೀಯ ರಾಜ್ಯದಲ್ಲಿ ನೂತನ ಪಶುವೈದ್ಯಕೀಯ | 
ವಿಶ್ವವಿದ್ಯಾಲಯಗಳನ್ನು ತೆರೆಯಲು | ವಿಶ್ವವಿದ್ಯಾಲಯಗಳನ್ನು ತೆರೆಯಲು ಈ! 
| ಇರುವ ಸಮಸ್ಯೆಗಳೇನು; ಕೆಳಕಂಡಂತೆ ಹಲವಾರು ಸಮಸ್ಯೆಗಳಿರುತ್ತವೆ. | 
|. ಕೃಪಿ ಅನುಸಂಧಾನ ಪರಿಷತ್ತು CAR! 


ನವದೆಹಲಿಯ ಕರಡು ರಾಷ್ಟ್ರೀಯ ಶೈಕ್ಷಣಿಕ 


ನೀತಿ 2020 ರ ಪ್ರಕಾರ ಹೊಸದಾಗಿ ಪ್ರತ್ಯೇಕ | 


ಬಿಶ್ವವಿದ್ಯಾಲಯಗಳನ್ನು 
ಮಾಡಬಾರದೆಂದು ಶಿಪಾರಸು ಮಾಡಿದೆ. 


° ರಾಖ್ಟ್ರೀಯ ಶೈಕ್ಷಣಿಕ ನೀತಿ 20200 ರ ಪ್ರಕಾರೆ! 
2030 ರ ಒಳಗಾಗಿ ಕೃಪಿ, ತೋಟಗಾರಿಕೆ, ಅರಣ್ಯ. | 
ಮೀನುಗಾರಿಕೆ | 


ಪಶುವೈದ್ಯಕೀಯ ಮತ್ತು 


ಕೂರ್ಸುಗಳನ್ನು ಒಂದೇ ವಿಶ್ವವಿದ್ಯಾಲಯದ 
ಅಡಿಯಲ್ಲಿ ತರಲು ಸೂಚಿಸಿದೆ. 

| « ಭಾರತೀಯ ಪಶುವೈದ್ಯಕೀಯ ಪರಿಷತ್ತು 
ನವದೆಹಲಿಯ ನಿಯಮಾವಳಿ ಪ್ರಕಾರ 
ಜಮೀೀನು ಮತ್ತು ಮೂಲಭೂತ ಸೌಕರ್ಯ 
ಒದಗಿಸಬೇಕಾಗುತದೆ. 

|e ಬಾರತೀಯ ಪಶುವೈದ್ಯಕೀಯ ಪರಿಷತ್ತು 
ನವದೆಹಲಿಯ ನಿಯಮಾವಳಿ ಪ್ರಕಾರ 
ಭೋಧಕ ಮತ್ತು ಬೋದಕೇತರ ಸಿಬ್ಬಂದಿಗಳ 
ಮಂಜೂರಾತಿ ಮೆತ್ತು ಭರ್ತಿಯಾಗ 
ಬೇಕಾಗುತ್ತದೆ. 

* ಭಾರತೀಯ  ಹಶುವೈದ್ಯಕೀಯ ಪರಿಷತ್ತು 
ನವದೆಹಲಿಯ ನಿಯಮಾವಳಿ ಪ್ರಕಾರ 


ವಶ್ಯಕ ಅನುದಾನದ ನೆರವು ಬೇಕಾಗಿರುತ್ತದೆ. 


ಸಾವನ ! 
ಸ್ಥಾಪನೆ ! 


| 


4 


ಈ) | ಬೆಂಗಳೂರು ಗ್ರಾಮಾಂತರ 


ಎಷ್ಟು; ತಡೆದಿರುವ ಹುದ್ದೆಗಳ 
; ಎಷು? 


ಹಾಗೂ 


f ರಾಮನಗರ ಜಿಲ್ಲೆಗಳಲ್ಲಿರುವ ಕೇಂದ್ರಗಳ 
| ಸ೦ಖ್ಯೆ ಎಷ್ಟು: ಅವುಗಳಿಗೆ 
ಮಂಜೂರಾತಿಯಾದ ಹುದ್ದೆಗಳ ಸಂಖ್ಯೆ 


ಸಂಖ್ಯೆ 


ಕರ್ನಾಟಿಕ ಪಶುವೈದ್ಯಕೀಯ, ಪಶು ಹಾಗೂ 
ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ | 
ಸಂಬಂಧಿಸಿದಂತೆ ರಾಮನಗರ ಮತ್ತು | 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 
ಯಾವುದೇ ಕೇಂದ್ರಗಳಿರುವುದಿಲ್ಲ. 
ಮುಂದುವರೆದು, ಪಶುಪಾಲನಾ ಮತ್ತು 
ಪಶುವೈದ್ಯ ಸೇವಾ ಇಲಾಖೆಗೆ ಸಂಬಂಧಿಸಿದಂತೆ 
ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ 
ಜಿಲ್ಲೆಗಳಲ್ಲಿರುವ ಪಶುವ್ಯದ್ಯಕೀಯ ಸಂಸ್ಥೆಗಳಿಗೆ 
ಮಂಜೂರಾದ. ಹುದ್ದೆಗಳ ಸಂಖ್ಯೆ ಈ 
ಕೆಳಕಂಡಂತಿದೆ. ' 

ವಿವರಗಳನ್ನು ಅನುಬಂಧ 1 ರಿಂದ 4 ರಲ್ಲಿ 
ಲಗತ್ತಿಸಿದೆ 


ಮಂಜೂರಾದ | ಮಂಜೂರಾ. ತೆರವಾದ 
ಕ್ರ ಜಿಲ್ಲೆಯ ಪಶುವ್ಯದ್ಯಕೀ ದ Ws ನ 
ಸಂ ಹೆಸರು ಯ ಹುದ್ದೆಗಳ fy ಖಿ 
ಸಂಸ್ಥೆಗಳು ಸಂಖ್ಯೆ ಸಂಖ 
1 ಧಾಮನಗರ 121 487 269 | 
§ 
೭2 ಬೆಂಗಳೂರು 105 428 191-1 
ಗ್ರಾಮಾಂತರ [: 


ಸಂಖ್ಯೆ: ಪಸಂಮೀ ಇ-263 ಪಲಸೇ 2021 


(ಪ್ರಮ.ಬಿ: ಚವ್ಹಾಣ್‌) 


ಪಶುಸಂಗೋಪಸೆ”'ಸಚಿವರು 


~ 


ಅನುಬಂಧೆ-4ೆ 


f 


| ನಿರ್ದೇಶಕರ | 


ಆಸ್ಪತ್ರೆ 


4 


) 


ಕು | ಬ © ; 

; ತಾಲ್ಲೂಕು ಕಛೇರಿ | ಗಳು ರ i 

| | ಆಡಳಿತ) | ಮ i 
1 | ನೆಲಮಂಗಲ | £ | 4! 1 | | | 
ಗೂಸಾ | 4 | os RE 28 
RE RTE ST RE | MS SE 
| 1316 | 14 A 

4 | ದೇವನಹಳ್ಳಿ ‘ 315 i 03 1 2 
ko |4| 61 | 24 04. | 7% 105] 


ಅನುಬಂಧ: ೩ | 
[ತ.ಸಂ ಜಿಲೆ 1 ಹುದ್ದೆಗಳು "ಮಂಜೂರು! ಬರ್ತಿ | ಖಾಲಿ 
1 [ಉಪನಿದೇಶಕರು _ ರ 21 2 0 
2 ಮುಖ್ಯ ಪಶುವೈದ್ಯಾಧಿಕಾರಿ RE RS SL 
3 ಹಿರಿಯ ಪಶುವೈದ್ಯಾಧಿಕಾರಿ 21} 11 10} 
4 (ಪಶುವೈದ್ಯಾಧಿಕಾರಿ IN 62 51| 11 
5| ಜಾಸುವಾರು ಅಭಿವೃದ್ಧಿ ಅಧಿಕಾರಿ If 5 3 2 
6 ಜಾನುವಾರು ಅಧಿಕಾರಿ 13 5 
7 ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು 52| 38 14 
3 — 
8 ಪಶುವೈದ್ವಕೀಯ ಪರೀಕ್ಷಕರು 52 28 24 
9) ರಾಮನಗರ |ಪಶುವೈದ್ವಕೀಯ ಸಹಾಯಕರು 60 ] 39 
10 ಸಹಾಯಕ ಆಡಳಿತ ಅದಿಕಾರಿ 1 3 0 
11 ಅಧೀಕ್ಷಕರು 2| 1 1 
12 [ಪ್ರಥಮ ದರ್ಜೆ ಸಹಾಯಕರು a] 2 2 
13 ದ್ವಿತೀಯ ದರ್ಜೆ ಸಹಾಯಕರು 5 5 0 
14 ಶೀಘಲಿಪಿಗಾರರು/ಲ್ಭಾಬ್‌ ತಜ್ಜರು el 0 1 
15) ಬೆರಳಚ್ಚುಗಾರರು 2 0 2 
16 ವಾಹನ ಚಾಲಕರು 6 4 7 
17 “ಡಿ” ದರ್ಜೆ ! 193 40 153 
ಬಟ್ಟು” | 487" 218| 269} 


[2] 


ಮಂ 


' ಪಶುಪಾಲನೆ ಮತ್ತುಪಶುವೈದ್ಯ ಸೇವಾ 


ಇಲಾಖೆ, ಬೆಂಗಳೂರು ಗ್ರಾಮಾಂತರ 


ಜಿಲ್ಲೆಯ ಅಧಿಕಾರಿ/ಸಿಬ್ಬಂದಿ ಹುದ್ದೆಗಳ ವಿವರ 


ಸಂ | ಪದನಾಮ ಹುದ್ದೆಗಳ ಸಂಖ್ಯೆ ಹುದ್ದೆಗಳು . ಹುದ್ಮಗಳು : 
' 1 | ಉಪ ವರ್ದೇಶಕರು (ಆಡಳಿತ) 1 | 1 oO 
2. ಉಪನಿರ್ದೇಶಕರು ಪಾಲಿಕ್ತಿನಿಕ್‌ 1 | 1 - 
| ಮುಖ್ಯ ಪಶುವೈದ್ಯಾಧಿಕಾರಿ (ಆಡಳಿತ) | | i 
' ಮುಖ್ಯ ಪಶುಮೈದ್ಯಾಧಿಕಾರಿ/ ಹಿರಿಯ | 
| 3. | ಪಶುವೈದ್ಯಾಧಿಕಾರಿ/ | 84 74 10 
j ! ಹಶುವೈದ್ಯಾಧಿಕಾರಿ : | j 5 
4. | ಜಾನುಬಾರು ಅಭಿವೃದ್ಧಿಲಅದಿಕಾರಿ ] 5 4 1 ; 
| 5 | ಜಾನುವಾರು ಅಧಿಕಾರಿ | | 10 | 6 4 | 
' 6. | ಹಿರಿಯ ಪಶುವೈದ್ಯಕೀಯ ಪರೀಕ್ತಕರು 53 i 34 19 
' 7. | ಪಶುವೈದ್ಯಕೀಯ ಪರೀಕ್ರಕರು 38 123 15 
| ಪಶುವೈದ್ಯಕೀಯ ಸಹಾಯಕರು & 57 ] 20 37 
77 | ಆಡಳಿತ ಸಹಾಯಕರು | 1 1 - 
' 10. ಅಧೀಕಕರು 1 0 1 
' 11. ಪ್ರಥಮ ದರ್ಜೆ ಸಹಾಯಕರು 3 2 1 
'12.| ದ್ವಿತೀಯ ದರ್ಚೆ ಸಹಾಯಕರು | 6 5 1 
' 13. ಬೆರಳಚ್ಚುಗಾರರು iN i 0 1 | 
14 ಲ್ಯಾಬ್‌ ತಂತ್ರಜ್ಞರು 1 | 0 1 
15. ವಾಹನಚಾಲಕರು 6 | 2 4 
| 16. ಡಿಗ್ರೂಪ್‌ ನೌಕರರು 156 37 19 
oO ಒಟ್ಟು | 428 237 191 


